ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 189 
ಸದಸ್ಯರೆ ಹೆಸರು : ಶ್ರೀ ಹೆಚ್‌.ಎಂ. ರೇವಣ್ಣ 
ಉತ್ತರಿಸಬೇಕಾದ. ಸಚಿವರು : ಸಾರಿಗೆ ಸಚಿವರು 
ಉತ್ತರಿಸಬೇಕಾದ ದಿನಾಂಕ ; 18-07-2019 
! ಕ್ರಸಂ ಪ್ರಶ್ನೆ - ಉತ್ತರ 
| ಕನಾಟಕ ರಾಜ್ಯ: ರಸ್ತೆ ಸಾರಿಗೆ | . ಕೆಂಪೇಗೌಡ ನಗರ ಬಸ್‌ ನಿಲ್ದಾಣದ ಆವರಣದಲ್ಲಿ ಸರ್ಕಾರಿ ಸ್ವಾಮ್ಯದ 


ಸಂಸ್ಥೆಯ ಕೆಂಪೇಗೌಡ ಬಸ್‌ ಒಟ್ಟು 9 ಮಳಿಗೆಗಳನ್ನು ಪರವಾನಗಿ ಆಧಾರದ ಮೇಲೆ ನೀಡಲಾಗಿರುತ್ತದೆ. 
ನಿಲ್ದಾಣದ ಅವರಣದಲ್ಲಿ ಸರ್ಕಾರಿ : 


ಅ k 
) ಸಾಮ್ಯದ ಎಷ್ಟು ಮಳಿಗೆಗಳನ್ನು 
ಬಾಡಿಗೆ ಆಧಾರದ ಮೇಲೆ 
ನೀಡಲಾಗಿದೆ. 
4 : - _. 
ಆ) | ಇಲ್ಲಿ ಸೆಎ೦ಎಫ್‌, ನಂದಿನಿ, ಮಳಿಗೆಗಳಿಗೆ ನಿಗಧಿಪಡಿಸಿರುವ ಪರವಾನಗಿ ಶುಲ್ಕಗಳ ವಿವರಗಳು ಈ 
ಹಾಪ್‌ಕಾಮ್ಸ್‌ ಮತ್ತು ಬ್ಯಾಂಕಿನ ಕೆಳಕಂಡಂತಿರುತ್ತವೆ; 
ಎಟಿಎಂ ಮಳಿಗೆಗಳಿಗೆ ಈ ಹಿಂದೆ ಕೆರಾರ.ಸಾ ನಿಗಮ (ರೂ. ಗಳಲ್ಲಿ) 
ನಿಗಧಿಪಡಿಸಿರುವ ಪರವಾನಗಿ 7 ——— ——— 
ಲವೆಷು: ಪಡಿಸಿ ಕ್ತ RR _ ಹಿಂದಿನ ಸುತ ಪರವಾನಗಿ 
ಶು ವೆಷ್ಟು; ಈಗ ನಿಗಧಿಪಡಿಸಿರುವ ಸ ಮಳಿಗೆ ವಿವರ ನಗಿ ಮಲ್ಕ ಶೆಲ್ಳ 
ಪರವಾನಗಿ ಶುಲ್ಕವೆಷ್ಟು; | 
1 | ರಾವ್‌ (ನಂದಿನ ಹಾಲಿನ ಮಳಿಗೆ. | ಬ್ಲ್ಯೂ ಮಗೆ 36.300/- 
/ ರ್‌ ಧಾರ್‌ಪತನ p 
yy ಸನಾ ದಿನ ಪಾಕ ಪ T 16.300/- 9820) 
3 ಪ್‌ಕಾಮ್ಸ್‌ ಬರ್ಮಿನಲ್‌3 R263 116.530/- | 
ರ್‌ ಕರ್ನಾಟಕ ವಾಂ Jo 
4 ೨ಟರ್‌. ಕರ್ನಾಟಕ ಬ್ಯಾಂಕ್‌ | 1493/- 
TSS ವಸವ R 
5 | ಬ್ಯಾಂಕ್‌, ಟರ್ಮಿನಲ್‌! 18.234/- 22.000/~ 
ಎಟಿಎಂ ನಟರ ಸೇಟ್‌ ವಾರಕ 
6 | ಅಜ್‌ ಇಂಡಿಯ. ಬರ್ನಿನಲ್‌ನ2 23.363/- 30.200/- 
ಬೆಂ.ಮ.ಸಾ.ಸಂಸ್ಥೆ ' (ರೂ. ಗಳಲ್ಲಿ) 
3T ಪರವಾನಗಿ ನವರ” ಹಿಂದಿನ ತ 
| ಸಂ { ಪರವಾನಗಿ ಶುಲ್ಕ | ಪರವಾನಗಿ ಶುಲ್ಕ 
NEVE SST TE 300007 9350/- 
2S Fc | 20.000 21.083/~ 
3 Tc ರ್‌ 20.0007 21.083 
TTS 35000 “AE 
L R RN Wok ಸ K 
5 [ಮೊ ಅಮೂಲ್‌ 16,000/— 20.700/- 
TREN -~—s] 
7 TS TSE WR 20.0007 NN WEST) 
8 ಬಮೊೂತ ದ್‌್‌ 9.2007 ET 
ETERS ವ T 143007 
{ 
10 | ಮ ಪಾಪಾಮ್‌್‌ - 30000/- 
1 [ಮ ಕನರಾ ಬ್ಯಾಂಕ್‌ S000} 183.761/- 
2 Ti ಕರ್ಣಾಟಕ ಬ್ಯಾಕ್‌ 10.0007 17757 
[E) NE RC TY ST) 


(ಕ್ರಸಂ.0 ರ ಕೆಎಂಎಫ್‌-06 ಮಳಿಗೆಗೆ ಈ ಒಂದೆ 100” ಚದರ ಅದಿ ಜಾಗವನ್ನು 
ಪಂಚಿಕೆ ಮಾಡಲಾಗಿದ್ದು, ಸದರಿ ಜಾಗದ ವಿಸ್ಲೀರ್ಣವನ್ನು 86" ಚದರ ಅಡಿಗೆ 


' | ನರಿಷ್ಯರಿಸಲಾಗಿರುತ್ತದೆ) 


ಸರ್ಕಾರದ ಅಂಗ 


ಪ್ರಸ್ತತ ಮಳಿಗೆಗಳಿಗೆ ಪರಿಷ್ಠರಿಸಿ| . ರಾಜ್ಯ ಸಾರಿಗೆ ಸಂಸ್ಥೆಗಳು ಕರ್ನಾಟಕ 

ಇ) ನಿಗಧಿಪಡಿಸಿರುವ ದರವು ಸಂಸ್ಥೆಯಾಗಿದ್ದು, ಸರ್ಕಾರಿ 'ಸ್ಥಾಮ್ಮದ ಮಳಿಗೆಗಳಿಗೆ ಬಾಡಿಗೆಯನ್ನು 

* | ಸರ್ಕಾರದ ಗಮನಕ್ಕೆ ನಿರ್ದೇಶಕರ ಮಂಡಳಿ ಸು ಅನುಮೋದನೆ ಪಡೆದು 

| ಬಂದಿದೆಯೇ:  1ನಿಗಧಿಪಡಿಸಲಾಗುತ್ತದೆ. - 

ಈ) | ಪ್ರಸ್ತುತ ಪರಿಷ್ಯರಿಸಿರುವ ದರವು , ಸರ್ಕಾರಿ/ಅರೆ ಸರ್ಕಾರಿ ಸ್ನಾಮ್ಮದ ಸಂಸ್ಥೆಗಳ ಉತ್ತೇಜನಕ್ಕೆ ಮತ್ತು | 
ಸರ್ಕಾಠಿ ಸಾಮ್ಯದ ಸಂಸ್ಥೆಗಳ ರ್ಯ ತರ ಹಿತದೃಷ್ಟಿಯಿಂದ ಈ ಕೆಳಕಂಡ ಕ್ರಮಗಳನ್ನು ಪಹಿಸಲಾಗುತ್ತಿದ್ದು 
ಉತ್ತೇಜನಕ್ಕೆ ಮತ್ತು ರೈತರ ಪರಿಷ್ಕೃತ ದರವು ಮಾರಕವಾಗಿರುವುದಿಲ್ಲ; WN 
ಹಿತದೃಷ್ಟಿಯಿಂದ |. ಹಾಪ್‌ಕಾಮ್‌, ಕೆ.ಎಂ.ಎಫ್‌ ನಂದಿನಿ ಹಾಲಿನ ಮಳಿಗೆಗಳಿಗೆ ಮತ್ತು 
ಮಾರಕವಾಗಿರುವುದಿಲ್ಲವೇ? _ 3 


(ಪೂರ್ಣ ಮಾಹಿತಿ ನೀಡುವುದು) 


ಎ.ಟಿ.ಎಂ ಕೌಂಟರ್‌ಗಳಿಗೆ ಟೆಂಡರ್‌ ಇಲ್ಲದೇ ನಿಯಮಾವಳಿಗಳನ್ನಯ ಹಂಚಿಕೆ 
ಮಾಡಲಾಗುತ್ತಿದೆ. 


2. ಹಂಚಿಕೆ ಮಾಡುವ ಮಾಸಿಕ ಪರವಾನಗಿ 
ವಿಗದಿಪಡಿಸುವಾಗ ಶೇ.10 ರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ. 


3. ರೈತರಿಂದ ಹಣ್ಣು ಮತ್ತು ತರಕಾರಿ ಹಾಗೂ ಹಾಲನ್ನು ಖರೀದಿಸುವ 
ಹಾಪ್‌ಕಾಮ್ಸ್‌ ಮತ್ತು ಕಿ.ಎಂ. ಎಫ್‌ (ನಂದಿನಿ ಹಾಲಿನ) ಮಳಿಗೆಗಳಿಗೆ ಮಾಸಿಕ 
ಪರವಾನಗಿ ಶುಲ್ಧವನ್ನು ನಿಗದಿಪಡಿಸುವಾಗ ಶೇ.20 ರಷ್ಟು ರಿಯಾಯಿತಿ 
ನೀಡಲಾಗುತ್ತಿದೆ. 


4. ತೆರೆದ ಜಾಗದಲ್ಲಿ ಮಳಿಗೆಗಳನ್ನು ತೆರೆಯುವ ಸಲುವಾಗಿ 
ಜಾಗವನ್ನು ನೇರವಾಗಿ ಅತೀ ಕಡಿಮೆ ದರದಲ್ಲಿ (ಪಾರಂಭಿಕ ದರ ಪ್ರಕತಿ 
ಚದರ ಅಡಿಗೆ ಶೂ ರಂತೆ) ಹಂಚಿಕೆ ಮಾಡಲಾಗುತಿದೆ. 


5. ಇನ್ನುಳಿದ ವಾಣಿಜ್ಯ ಮಳಿಗೆಗಳನ್ನು ಇ-ಪ್ರೊಕ್ಯೂರ್ಮೆಂಟ್‌ ಮೂಲಕ 
ಟೆಂಡರ್‌ "ಕರೆದು ಬಿಡ್‌ದಾರರನ್ನು ಆಯ್ಕೆ ಮಾಡಲಾಗುತ್ತಿದ್ದು, ಸದರಿ 
ಮಳಿಗೆಗಳ ಸರಾಸರಿ ಪರವಾನಗಿ ಶುಲ್ಪವು' ಚದರ ಅಡಿಗೆ” ರೂ955/- 


ಶುಲ್ಕವನ್ನು 


ಸಂಖ್ಯೆ: ಟಿಡಿ 35 ಟಿಸಿಕ್ಕೂ 2019 


ಗಳಿರುತ್ತೆದೆ. 


₹ಔಸಿ.ತಮ್ಮಣ್ಣ) 
ಸಾರಿಗೆ ಸಚಿವರು 


